CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೊರು, ಗುರುವಾರ, ಡಿಸೆಂಬರ್‌ ೧೧, ೨೦೦೩ (ಮಾರ್ಗಶಿರ ೨೦, ಶಕ ವರ್ಷ ೧೯೨೫) 








ಸಂಚಿಕೆ ೪೯ 


ಭಾಗ - ೪ಎ 


4 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಸಂಮೀ 272 ಪಅಸೇ 2003, ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌ 2003 
ಕರ್ನಾಟಕ ಪಶುವೈದ್ಯಕೀಯ ವೃತ್ತಿಪರ ಕಾಯ್ದೆ 1963ರ ಭಾಗ-2ರ ಅನುಚ್ಚೇದ 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಡಾ: ರಫೀಕ್‌ ಅನ್ವರ್‌, ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು, ಇವರನ್ನು ಕರ್ನಾಟಕ 
ಪಶುವೈದ್ಯಕೀಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ದಿನಾಂಕ: 1.10.2003 ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1188 ಪಿ. ಸಂಪತ್‌ ಕುಮಾರ್‌ 
ಪೀಠಾಧಿಕಾರಿ-1, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಪಶುಸಂಗೋಪನೆ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 341 ಮೈಅಪ್ರಾ 2003, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್‌ 2003 
ದಿನಾಂಕ: 11.9.2003, ಸಂಖ್ಯೆ: ನಅಇ 341 ಮೈಅಪ್ರಾ 2003ರ ಅಧಿಸೂಚನೆಯನ್ನು ರದ್ದುಪಡಿಸಿ ಕರ್ನಾಟಕ ನಗರಾಭಿವೃದ್ಧಿ 
ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3(ಎ) ಮತ್ತು 3 (ಎಂ) ಹಾಗೂ 5 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು 
ಚಿಕ್ಕಮಗಳೂರು ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 











ಕ್ರ.ಸಂ. ಹೆಸರು ಮತ್ತು ವಿಳಾಸ ವರ್ಗ ಹುದ್ದೆ 
1 ಶ್ರೀ ಅತೀಖ್‌ ಖೈಸರ್‌ ಬಿನ್‌ ಶ್ರೀ ಮೊಹ್ಮದ್‌ ಅತಾವುಲ್ಲಾ, ಅಲ್ಪ ಸಂಖ್ಯಾತರು ಅಧ್ಯಕ್ಷರು 
ಸಂದಲ್‌ ಮನೆಗಾರ್‌ ಬೀದಿ, ಚಿಕ್ಕಮಗಳೂರು. 
2 ಶ್ರೀಮತಿ ಕಮಲಮ್ಮ ಪುಟ್ಟಸ್ವಾಮಿ ಕೋಂ ಲೇಟ್‌ ಜಿ. ಪುಟ್ಟಸ್ವಾಮಿ, ಪ.ಜಾತಿ : ಮಹಿಳೆ ಸದಸ್ಯರು 
2ನೇ ಕ್ರಾಸ್‌, ರಾಮೇಶ್ವರ ಬಡಾವಣೆ, ಚಿಕ್ಕಮಗಳೂರು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1191 ವಿ. ಶ್ರೀಧರ್‌ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


(೯೨೯) 


೯೩೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





ಅಧಿಸೂಚನೆ ಸಂಖ್ಯೆ: ನಅಇ 363 ಮೈಅಪ್ರಾ 2003, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2003 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3 (ಎ) ಮತ್ತು 3(ಎಂ) ಹಾಗೂ 5 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಹಾಜಿ ಅಬ್ದುಲ್‌ ಖಾದರ್‌, ಮಾಜಿ ಮೇಯರ್‌, ಫುಲ್‌ ಹೀರ್‌, ಮಂಗಳೂರು ಇವರನ್ನು ಮಂಗಳೂರು 
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1192 ವಿ. ಶ್ರೀಧರ್‌ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ | 
ಅಧಿಸೂಚನೆ 
ಸಂಖ್ಯೆ: ಆನಾಸ 128 ಸಲಫ 2003, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2003 
ಗ್ರಾಹಕರ ರಕ್ಷಣಾ ಅಧಿನಿಯಮ (ಕೇಂದ್ರ ಅಧಿನಿಯಮ 68/86) ಪ್ರಕರಣ 10 ಮತ್ತು ಕರ್ನಾಟಕ ಗ್ರಾಹಕ ರಕ್ಷಣಾ ನಿಯಮಗಳು, 
1988ರ ನಿಯಮ 3 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜೆ.ಸಿ. ನೀರಳಗಿ, ಪೀಠಾಧಿಕಾರಿ, ಹೆಚ್ಚುವರಿ ಇಂಡಸ್ಟ್ರಿಯಲ್‌ 
ಟ್ರಿಬ್ಯುನಲ್‌, ಬೆಂಗಳೂರು, ಇವರನ್ನು ಚಿತ್ರದುರ್ಗ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ ಹುದ್ದೆಗೆ ಪೂರ್ಣಕಾಲದ 
ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಶ್ರೀ ಜೆ.ಸಿ. ನೀರಳಗಿ, ಇವರು ಅಧಿಸೂಚನೆ ಸ್ವೀಕೃತವಾದ 30 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1193 ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
LAW SECRETARIAT 
NOTIFICATION 
No. LAW 171 LAC 2003, Bangalore, dated: 4th November 2003 
In exercise of the Powers conferred under section 8 of the Industrial Disputs Act 1947 (Act XIV of 
1947) and in accordance with the proposal of the High Court of Karnataka, the Government of Karnataka 
hereby appoints the Presiding Officer of the Labour Court, Mysore as the Presiding Officer of the Labour 
Court, Madikeri, with immediate effect and until further orders. This is modification of earlier Government 
Notification. No. LAW 237 LAM 2000, dated: 25.8.2000, permitting the Presiding Officer in concurrent 
charge to intinerate to Madikeri, on every Saturday. 
By Order and in the name of the Governor of Karnataka, 
P.R. 1194 CHIKKAHANUMANTHAIAH 
Under Secretary to Government, Law Department (Admn-l). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 48 ಕಾಬಾಸೇ 2001, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಣ 48 ಕಾಬಾಸೇ 2001, ದಿನಾಂಕ: 31.07.2003ರ ರಾಜ್ಯದಲ್ಲಿರುವ ಪರ್ಟಿಲೈಸರ್‌ 
ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 25.12.2002 ರಿಂದ ಮುಂದಿನ ಆರು ತಿಂಗಳ ಅವಧಿಗೆ 
ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. ಸದರಿ ಉದ್ದಿಮೆಯನ್ನು ಇನ್ನೂ ಆರು ತಿಂಗಳ ಅವಧಿಗೆ ಸಾರ್ವಜನಿಕ ಅಗತ್ಯ ಸೇವೆ ಎಂದು 
ಘೋಷಿಸುವುದು ಅವಶ್ಯಕವೆಂದು ಸರ್ಕಾರವು ಪರಿಗಣಿಸಿ, ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ 
ಸಂಖ್ಯೆ: 14) ಕಲಂ 2 ಖಂಡ (ಎನ್‌) ಉಪ ಖಂಡ (6) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರ್ಟಿಲೈಸರ್‌ 
ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 25.06.2003 ರಿಂದ ಮುಂದಿನ ಆರು ತಿಂಗಳ ಅವಧಿಗೆ 
ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1195 ಎಂ.ಬಿ. ಗೋಖಲೆ 
ಪೀಠಾಧಿಕಾರಿ-1!, ಕಾರ್ಮಿಕ ಇಲಾಖೆ. 
HEALTH AND FAMILY WELFARE SECRETARIAT 
NOTIFICATION 
No. HFW 314 CGE 2003, Bangalore, dated: 11th November 2003 


In exercise of the powers conferred by clauses section-8 and sub-section (1) of section-9 of the 
Prevention of Food Adulteration Act 1954 (Central Act 37 of 1954) the Government of Karnataka, hereby 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೩೧ 





add the Food Inspector after the Sl.No. 7 of Column No.5 of Schedule of Government Notification 
No.HFW 86 CGE 2003, dated: 28.3.2003 namely 
"8. Lakke Gowda". 
By Order and in the name of the Governor of Karnataka, 
P.R. 1196 C.S. JAGADEESHAIAH 
Under Secretary to Government, 
Health and Family Welfare Department. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 33 ಸಿಐಎಲ್‌ 2003, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 29(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಯೂ 33 ಸಿಐಎಲ್‌ 2003, ದಿನಾಂಕ: 6.8.2003 ರಲ್ಲಿ ರಾಣಿಬೆನ್ನೂರು ತಾಲ್ಲೂಕು ಕುರುಬರ ಉಣ್ಣೆ ಮತ್ತು 
ಔದ್ಯೋಗಿಕ ಬೆಳವಣಿಗೆ ಸಹಕಾರ ಸಂಘ, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ನಾಮನಿರ್ದೇಶನ ಮಾಡಲಾಗಿದ್ದ 
ಶ್ರೀ ಹಾಲಪ್ಪ ಹನುಮಪ್ಪ ಹಳ್ಳಿಚಿಕ್ಕಳ್ಳರು, ಸಾ: ಮೇಡ್ಟೇರಿ, ರಾಣೆಬೆನ್ನೂರು ತಾಲ್ಲೂಕು ಮತ್ತು ಶ್ರೀಮತಿ ಗಿರಿಜವ್ವ ಕೋಂ ತಿಪ್ಪಣ್ಣ 
ಗೊರಮಾಳರ, ಸಾ: ಮೇಡ್ಟೇರಿ, ರಾಣೆಬೆನ್ನೂರು ತಾಲ್ಲೂಕು, ಹಾವೇರಿ ಜಿಲ್ಲೆ, ಇವರುಗಳ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಗೊಳಿಸಿ ಅವರುಗಳ ಸ್ಥಾನದಲ್ಲಿ ಶ್ರೀ ನಾಗಪ್ಪ.ಹ.ಗುತ್ಕಾಳರ, ಸಾ: ಮೇಡ್ಲೇರಿ, ರಾಣೆಬೆನ್ನೂರು ತಾಲ್ಲೂಕು, ಹಾವೇರಿ ಜಿಲ್ಲೆ 
ಮತ್ತು ಶ್ರೀಮತಿ ಸುನಿತಾ ನೀಪ್ಪ ದೇವರಗುಡ್ಡ, ಮೇಡ್ಟೇರಿ, ರಾಣೆಬೆನ್ನೂರು ತಾಲ್ಲೂಕು, ಹಾವೇರಿ ಜಿಲ್ಲೆ ಇವರನ್ನು ಸದರಿ ಸಂಘದ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1197 ಅಹ್ಮದ್‌ ಎ. ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಇ 24 ಪಿಎಸ್‌ಆರ್‌ 2003/912, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2003 
ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರ 
(ಮೆಮೋರಾಂಡಂ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌)ದ ಆರ್ಟಿಕಲ್‌ 748) ಮತ್ತು (0ರ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕು: ವಿ. ಮಂಜುಳಾ, ಭಾ.ಆ.ಸೇ ಇವರನ್ನು ಅಧಿಸೂಚನೆ ಸಂಖ್ಯೆ: ಡಿಇ 165 ಇಇಬಿ 2003, ದಿನಾಂಕ: 29ನೇ 
ಅಕ್ಟೋಬರ್‌ 2003 ರಲ್ಲಿ, ಕ್ರಮವಾಗಿ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತ (ಜೆಸ್ಕಾಂ), ಎಂದು ನೇಮಕ ಮಾಡಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದ್ದು, ಸಿ.ಆ.ಸು.ಇ. 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 72 ಎಸ್‌ಎಎಸ್‌ 2003, ದಿನಾಂಕ: 20ನೇ ಅಕ್ಟೋಬರ್‌ 2003ರ ರನ್ವಯ, ಶ್ರೀ ಗಂಗಾರಾಂ ಬಡೇರಿಯ, 
ಭಾ.ಆ.ಸೇ, (KN 89), ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿದ್ದು, ಸದರಿಯವರನ್ನು ಗುಲ್ಬರ್ಗ ವಿದ್ಯುತ್‌ ಸರಬರಾಜು 
ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 74(89ರ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ (ಜೆಸ್ಕಾಂ), ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಮುಂದುವರಿದು, ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ 
ಪತ್ರದ ಆರ್ಟಿಕಲ್‌ 7400ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಗಂಗಾರಾಂ ಬಡೇರಿಯ, ನಿರ್ದೇಶಕರು, ಇವರನ್ನು 
ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ (ಜೆಸ್ಕಾಂ), ಗುಲ್ಬರ್ಗಕ್ಕೆ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1198 ಕೆ.ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 172 ಎನ್‌ಎಂಎಸ್‌ 2000 (ಭಾಗ), ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 172 ಎನ್‌ಎಂಎಸ್‌ 2000 (ಭಾಗ), ದಿನಾಂಕ: 12.9.2003 ರಲ್ಲಿ, ಹಾಸನದ 
ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಹಾಸನ, ಇದರ ಆಡಳಿತ ಮಂಡಳಿಗೆ ಮಾಡಲಾಗಿದ್ದ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. ಹಾಗೂ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಕಲಂ 29 ಉಪ ಕಲಂ (1) ರನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಈ ಕೆಳಕಂಡವರುಗಳನ್ನು, ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ, 


೯೩೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





ಹಾಸನ, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ರಾಧಮ್ಮ ಅರಸೀಹಳ್ಳಿ, ಹಾಸನ ತಾಲ್ಲೂಕು. 
2) ಶ್ರೀ ವಸಂತ ಕುಮಾರ್‌ ಜಾವಗಲ್‌, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 
3) ಶ್ರೀ ಎಂ.ಡಿ. ನಾರಾಯಣದಾಸ್‌, ಹಳೇ ಹೊಂಕರವಳ್ಳಿ, ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1199 ಕೆ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 257 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 257 ಸಿಎನ್‌ಎಸ್‌ 2000, ದಿನಾಂಕ: 22.08.2000 ರಲ್ಲಿ ದಾವಣಗೆರೆ 
ತಾಲ್ಲೂಕಿನ ಶ್ಯಾಗಲೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಶ್ಕಾಗಲೆ., ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ದಾವಣಗೆರೆ ತಾಲ್ಲೂಕಿನ ಶ್ಯಾಗಿಲೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಶ್ಯಾಗಲೆ., 
ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಸಿ. ಬಸವರಾಜಪ್ಪ ಬಿನ್‌ ಚನ್ನಪಟ್ಟಣದ ಬಸಪ್ಪ, ಶ್ಯಾಗಲೆ, ದಾವಣಗೆರೆ ತಾಲ್ಲೂಕು. 
2) ಶ್ರೀ ಕೆ.ಆರ್‌. ಮಂಜುನಾಥ್‌ ಬಿನ್‌ ಕೆ. ರುದ್ರಪ್ಪ ಶ್ಯಾಗಲೆ, ದಾವಣಗೆರೆ ತಾಲ್ಲೂಕು. 
3) ಶ್ರೀಮತಿ ವಿನೋದಮ್ಮ ಕೋಂ ಎಂ.ಹೆಚ್‌. ಶಿವಕುಮಾರ್‌, ಶ್ಯಾಗಲೆ, ದಾವಣಗೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1200 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 353 ಸಿಎನ್‌ಎಸ್‌ 2000 (ಭಾಗ), ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ ಡೆ 353 ಸಿಎನ್‌ಎಸ್‌ 2000 (ಭಾಗ), ದಿನಾಂಕ: 17.10.2001 ರಲ್ಲಿ 
ನಂಜನಗೂಡು ತಾಲ್ಲೂಕಿನ ಸೂರಹಳ್ಳಿ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಸೂರಹಳ್ಳಿ ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಎನ್‌.ಸಿ. ವೀರಭದ್ರಪ್ಪ ಬಿನ್‌ ಚಿಕ್ಕಲಿಂಗಪ್ಪ, ನವಿಲೂರು ಮತ್ತು ಶ್ರೀ ಸಿದ್ದರಾಜ ನಾಯಕ್‌ ಬಿನ್‌ ತಗಡೂರ ನಾಯಕ್‌ 
ಸೂರಹಳ್ಳಿ, ಕಸುವಿನಹಳ್ಳಿ ಅಂಚೆ ರವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ನಂಜನಗೂಡು ತಾಲ್ಲೂಕು, ಸೂರಹಳ್ಳಿ, ಕೃಷಿ ಪತ್ತಿನ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಸೂರಹಳ್ಳಿ, ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಚಿನ್ನಸ್ವಾಮಿ ಬಿನ್‌ ಎನ್‌.ಬಿ. ಚಿಕ್ಕಣ್ಣಪ್ಪ, ನವಿಲೂರು, ನಂಜನಗೂಡು ತಾಲ್ಲೂಕು. 
2) ಶ್ರೀ ಮಿಣ್ಣನಾಯ್ಕ ತಂದೆ ರಾಮನಾಯ್ಕ, ಸೂರಹಳ್ಳಿ, ನಂಜನಗೂಡು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1201 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಬಾಮಮ 2003, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌ 2003 
ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಶ್ರೀ ಮೀರ್‌ ಅಜೀಜ್‌ ಅಹ್ಮದ್‌ ರವರು ದಿನಾಂಕ: 10.11.2003ರ 
ತಮ್ಮ ಪತ್ರದಲ್ಲಿ ವೈಯಕ್ತಿಕ ಕಾರಣಗಳ ಮೇರೆಗೆ ದಿನಾಂಕ: 12.11.2003ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಆಯೋಗದ ಅಧ್ಯಕ್ಷರ 
ಸ್ಥಾನಕ್ಕೆ ತಾವು ನೀಡಿರುವ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸರ್ಕಾರವನ್ನು ಕೋರಿದ್ದಾರೆ. 
1994ರ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧಿನಿಯಮ (1994ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 13)ದ 
ಪ್ರಕರಣ 4ರ ಉಪ ಪ್ರಕರಣ (2)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಸರ್ಕಾರವು ಚಲಾಯಿಸಿ ಶಿವಮೊಗ್ಗದ ಶ್ರೀ ಮೀರ್‌ ಅಜೀಜ್‌ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೩೩ 





ಅಹ್ಮದ್‌ರವರು ಕರ್ನಾಟಕ ರಾಜ್ಯ ಅಲ್ಪ ಸಂಖ್ಯಾತರ ಆಯೋಗದ ಅಧ್ಯಕ್ಷರ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ದಿನಾಂಕ: 
12.11.2003ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1202 ಹೆಚ್‌. ಕೃಷ್ಣಮೂರ್ತಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 427 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 427 ಸಿಎನ್‌ಎಸ್‌ 2001, ದಿನಾಂಕ: 5.4.2003 ರಲ್ಲಿ ಕೊಡಗು ಜಿಲ್ಲೆ 
ವೀರಾಜಪೇಟೆ ತಾಲ್ಲೂಕಿನ ಕೆದಮುಳ್ಳೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಕೆದಮುಳ್ಳೂರು, ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಪಾಲೆ ಅಣ್ಣ ತಂದೆ ಶ್ರೀ ಕುಕ್ಕು, ಕೆದಮುಳ್ಳೂರು ಗ್ರಾಮ ಮತ್ತು ಅಂಚೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಪೌತಿ ಚೆನಿಯ ತಂದೆ ಲೇಟ್‌ ಸೋಮ, ಕೆದಮುಳ್ಳೂರು, ಇವರನ್ನು ಕೊಡಗು 
ಜಿಲ್ಲೆ ವೀರಾಜಪೇಟೆ ತಾಲ್ಲೂಕಿನ ಕೆದಮುಳ್ಳೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕೆದಮುಳ್ಳೂರು, ಇದರ ಆಡಳಿತ ಮಂಡಳಿಯ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1203 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 589 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನವನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗಾಂಧಿ ಗ್ರಾಮದ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ ಕಸಬಾ ಹೋಬಳಿ 
ನೆಲಮಂಗಲ ತಾಲ್ಲೂಕು ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ನಾರಾಯಣಪ್ಪ ಬಿನ್‌ ಗಂಗಾಧರಯ್ಯ, ಗೊರವನಹಳ್ಳಿ, ಸೋಲದೇವನಹಳ್ಳಿ ಅಂಚೆ, 
ಕಸಬಾ ಹೋಬಳಿ, ತಾವರೆಕೆರೆ ಮಾರ್ಗ ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
2) ಸುಮ ಕೋಂ ಜಿ.ಯು. ರಾಮಕೃಷ್ಣಯ್ಯ, ಗೋರಿನಬೆಲೆ, ಯಂಟಗಾನಹಳ್ಳಿ ಅಂಚೆ, 
ಕಸಬಾ ಹೋಬಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
3) ವೆಂಕಟಪ್ಪ ಬಿನ್‌ ಮುನಿವೆಂಕಟಪ್ಪ, ವಸಂತ ನಗರ, ಯಂಟಗಾನಹಳ್ಳಿ ಅಂಚೆ, 
ಕಸಬಾ ಹೋಬಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1204 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 9 SDE 2003, Bangalore, dated: 13th November 2003 
Whereas the draft of the following rules further to amend the Karnataka Civil Services 
(Classification, Control and Appeal) Rules, 1957, was published as required by clause (a), sub-section (2) 
of Section 3 of the Karnataka State Civil Services Act, 1978 (Karnataka Act 14 of 1990) in Notification 
No.DPAR 9 SDE 2003, dated: 21.7.2003 in part-IVA (P.R.No.838) of the Karnataka Gazette dated: 
22.7.2003 inviting objections and suggestions from all persons likely to be affected thereby within fifteen 
days from the date of its publication in the Official Gazette. 
Whereas, the said Gazette was made available to the public on 22nd July, 2003. 


And whereas the objections and suggestions received in this behalf have been considered by the 
State Government. 


೯೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





Now, therefore, in exercise of the powers conferred by sub-section (1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990) the Government of 
Karmataka hereby makes the following rules, namely:- 

RULES 
1. Title and commencement:- (1) These rules may be called the Karnataka Civil Services 
(Classification, Control and Appeal) (Thirteenth Amendment) Rules, 2003. 

(2) They shall come into force from the date of their publication in the Official Gazette. 

2. Amendment of Rule 9:- In rule 9 of Karnataka Civil Services (Classification Control and Appeal) 
Rules, 1957 (hereinafter referred to as the said rules) in sub-rule (2), in clause (b) sub-clause (i) shall be 
omitted. 
































3. Amendment of Rule 10:- In rule 10 of the said rules, for sub rule (8) (ii) the following shall be 
substituted. 
(ii) Tahsildar Gr-ll Principal Secretary / Secretary to Government, 
Revenue Department. 
4. Amendment of Schedule Il:- In Schedule Il to the said rules, for the entries under the heading 
"Revenue Department", the following shall be substituted, namely:- 
Deputy Deputy Assistant Commissioner / Head Quarters (1), (iii) Deputy 
Tahsildars Commissioner | Assistant to Deputy Commissioner (in (iii-a) and | Commissioner 
And respect of staff of Deputy Commissioner's (iv) 
Sheristedars Office). 
Deputy Commissioner (iv-a) and | Government 
(/) to (viii) 
All other Deputy 1. Tahsildar (1), (11) | Assistant 
Group-C Commissioner | 2. Office Assistant to Deputy (iii-a) and | Commissioner! 
posts Commissioner (Administration) (in (iv) Head Quarters 
respect of the staff of the office of the Assistant to 
Deputy Commissioner. Deputy 
Commissioner. 
3. Assistant Commissioner (ii) to Deputy 
(iv-a) Commissioner 
4. Head Quarters Assistant to Deputy (ii) to Deputy 
Commissioner (in respect of staff of (iv-a) Commissioner 
Deputy Commissioner's Office) 
5. Deputy Commissioner (v) to Government 
(viii) 
6. Special Deputy Commissioner (/) to (viii) | Government 
5. Amendment of Schedule Ill:- In Schedule Ill to the said rules for the entries under the heading 
"Revenue Department" the following entries shall be substituted, namely:- 
All Group-D | Deputy Tahsildar Special Tahsildar (i) to (iv-a)| Assistant Commissioner 
Posts Commissioner Special Assistant 
Commissioner 
Deputy Commissioner (i) to (viii) | Government 
Special Deputy Commissioner | (1) to (viii) | Government 























By Order and in the name of the Governor of Karnataka, 
P.R. 1205 H.R. NAGENDRA 
Under Secretary to Government-2, 
Department of Personnel and Administrative Reforms (Service Rules). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 109 ಕಹಾಮ 2003 (ಭಾ), ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2003 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಅಧೀನಕ್ಕೊಳಪಡುವ ಕರ್ನಾಟಕ ಮಾಂಸ ಮತ್ತು ಕೋಳಿ ಮಾರಾಟ ನಿಗಮ 
ನಿಯಮಿತ ನಂ.7 ವಿಕ್ಟೋರಿಯಾ ರಸ್ತೆ, ಬೆಂಗಳೂರು-47 ಇದರ ನಿರ್ದೇಶಕರ ಮಂಡಳಿಗೆ ಶ್ರೀ ಸಯ್ಯದ್‌ ಉಮರ್‌ ಫರೂಕ್‌, 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೩೫ 





ಸಹಕಾರ್ಯದರ್ಶಿ (ಆಡಳಿತ) ಆರ್ಥಿಕ ಇಲಾಖೆ ಇವರನ್ನು, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಆರ್ಥಿಕ ಇಲಾಖೆಯ ಪ್ರತಿನಿಧಿಯನ್ನಾಗಿ ನಾಮನಿರ್ದೇಶನ ಮಾಡಿ ಈ ಮೂಲಕ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1206 ಪಿ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 109 ಕಹಾಮ 2003, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2003 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಅಧೀನಕ್ಕೊಳಪಡುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ 
ಬೆಂಗಳೂರು-24 ಇದರ ನಿರ್ದೇಶಕರ ಮಂಡಳಿಗೆ ಶ್ರೀ ಸಯ್ಯದ್‌ ಉಮರ್‌ ಫರೂಕ್‌, ಸಹ ಕಾರ್ಯದರ್ಶಿ (ಆಡಳಿತ) ಆರ್ಥಿಕ ಇಲಾಖೆ 
ಇವರನ್ನು, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆರ್ಥಿಕ ಇಲಾಖೆಯ ಪ್ರತಿನಿಧಿಯನ್ನಾಗಿ 
ನಾಮನಿರ್ದೇಶನ ಮಾಡಿ ಈ ಮೂಲಕ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1207 ಪಿ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 285 ಬೆಮಪ್ರಾ 2003, ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌ 2003 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 (1963ರ ಕರ್ನಾಟಕ ಕಾಯ್ದೆ 11)ರ ಪ್ರಕರಣ 4ಸಿ ಮತ್ತು ಉಪ 
ಪ್ರಕರಣ 3() (1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ನಿಪ್ಲಾಣಿ ನಗರ ಯೋಜನಾ 
ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 



































ಕ್ರ.ಸಂ. ಹೆಸರು ಮತ್ತು ವಿಳಾಸ ಪ್ರವರ್ಗ ಹುದ್ದೆ 
1. ಶ್ರೀ ಸದಾಶಿವ ಕೃಷ್ಣಾ ಸಂಕಪಾಳ, ಸಾಯಿ ಶಂಕರನಗರ, ನಿಪ್ಪಾಣಿ. ಲಿಂಗಾಯತ ಅದ್ಯಕ್ಷರು 
2. ಶ್ರೀ ವಿಶ್ವಾಸ ಪಾಂಡುರಂಗ ಸೂರ್ಯವಂಶಿ, 2466, ಪ್ರಗತಿನಗರ, ನಿಪ್ಪಾಣಿ. ಮರಾಠ ಸದಸ್ಯರು 
3. | ಶ್ರೀ ನಜರ ಪಾಪಾಲಾಲ ತುರೆಪಾಲೆ, ಶಾಸದಿವಾನ ಗಲ್ಲಿ, ನಿಪ್ಪಾಣಿ. ಮುಸ್ಲಿಂ ಸದಸ್ಯರು 
4. | ಶ್ರೀ ರವೀಂದ್ರ ಮಾರುತಿ ಶ್ರೀಕಂಡೆ, ಜತ್ರಟವೇಸ್‌, ನಿಪ್ಪಾಣಿ. ಎಸ್‌.ಸಿ. ಸದಸ್ಯರು 

ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 1208 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ: ನಅಇ 341 ಮೈಅಪ್ರಾ 2003, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್‌ 2003 
ಕರ್ನಾಟಕ ನಗರಾಭಿವೃದ್ದಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3 (ಎಂ) ಹಾಗೂ 5 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡವರನ್ನು ಚಿಕ್ಕಮಗಳೂರು ನಗರಾಭಿವೃದ್ದಿ ಪ್ರಾಧಿಕಾರದ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. ಹಾಗೂ ದಿನಾಂಕ: 3.11.2003ರ ಅಧಿಸೂಚನೆಯ ಕ್ರಮ ಸಂಖ್ಯೆ 2ರ ಪ್ರವರ್ಗದ 
ಅಂಕಣದಲ್ಲಿ ಮಹಿಳಾ ಸದಸ್ಯರೆಂದು ಓದಿಕೊಳ್ಳತಕ್ಕದ್ದು. 























ಕ್ರ.ಸಂ. ಹೆಸರು ಮತ್ತು ವಿಳಾಸ ಪ್ರವರ್ಗ ಹುದ್ದೆ 

1. | ಶ್ರೀ ಬಿ.ಎನ್‌. ರಾಜಣ್ಣಶೆಟ್ಟಿ, ಮಾಜಿ ನಗರಸಭಾ ಸದಸ್ಯರು, ಸಾಮಾನ್ಯ ಸದಸ್ಯರು 
ಕೆ.ಎಂ. ರಸ್ತೆ, ಚಿಕ್ಕಮಗಳೂರು. 

2. | ಶ್ರೀ ಸಿ.ಟಿ. ಜಿತೇಂದ್ರ ಬಿನ್‌ ತಮ್ಮಯ್ಯ ಶೆಟ್ಟಿ, ಕೃಷ್ಣ ಪ್ರಾವಿಜನ್‌ ಸ್ಟೋರ್ಸ್‌, ಸಾಮಾನ್ಯ ಸದಸ್ಯರು 
ಕೆ.ಎಂ. ರಸ್ತೆ, ಚಿಕ್ಕಮಗಳೂರು. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1209 ವಿ. ಶ್ರೀಧರಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


೯೩೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 (ಎ-35), ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌ 2003 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಪ್ಪಾಣಿ ನಗರಸಭೆಗೆ 
ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ 
ಮಾಡಿದೆ. 
ಶ್ರೀ ಮುಕ್ಕುಂದ ದತ್ತಾತ್ರೇಯ ರಾವಣ, ಶಿವಾಜಿನಗರ, ನಿಪ್ಪಾಣಿ. 
ಶ್ರೀ ಹಬೇಬುಲ್ಲಾ ಅಬ್ದುಲ್‌ವಾಹಬ್‌ ಪಠಾಣ, ಮಹತ್‌ ಗಲ್ಲಿ ನಿಪ್ಪಾಣಿ. 
ಶ್ರೀ ಶ್ರೀಕಾಂತ ಕಾಡಪ್ಪಾಚಡಚಾಳೆ, ತೆಲಿಗಲ್ಲಿ ನಿಪ್ಪಾಣಿ. 
ಶ್ರೀಮತಿ ಸುಜಾತಾ ಅನಿಲ ಶಿಂದೆ, ಅಶೋಕ ನಗರ, ನಿಪ್ಪಾಣಿ. 
ಶ್ರೀ ಕಿರಣ ಅರುಣ್‌ ಕುರುಲುವೆ, ತಹಸೀಲ್ದಾರ್‌ ಪ್ಲಾಟ್‌, ನಿಪ್ಪಾಣಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1210 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 33 ಬೆಂರೂಪ್ರಾ 2003, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2003 
(ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 5ರ ಅಡಿಯಲ್ಲಿ). 
ಶಿಡ್ಲಘಟ್ಟ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಹಾಲಿ ಭೂ ಉಪಯೋಗಗಳ ನಿರ್ಧರಣಾ ದಿನಾಂಕವನ್ನು ದಿನಾಂಕ: 
20.4.2001 ಎಂದು ನಿಗದಿಪಡಿಸಲಾಗಿದೆ. 


ಊಂ & YW NPN ಣು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 33 ಬೆಂರೂಪ್ರಾ 2003, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2003 
ಶಿಡ್ಲಘಟ್ಟ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸ್ನೂಲಾಭಿವೃದ್ಧಿ ಯೋಜನೆಯನ್ನು ತಯಾರಿಸಲು ಉದ್ದೇಶಿಸಿರುವ ಕುರಿತು. 
ಸಾರ್ವಜನಿಕರ ಗಮನಕ್ಕೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನಗರ ಯೋಜನಾ ಪ್ರಾಧಿಕಾರವು ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಲಂ 10ರ ಅನುಸಾರವಾಗಿ ಶಿಡ್ಲಘಟ್ಟ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸ್ಥೂಲಾಭಿವೃದ್ಧಿ 
ಯೋಜನೆಯನ್ನು ತಯಾರಿಸಲು ಉದ್ದೇಶಿಸಲಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸಲಹೆ-ಸೂಚನೆಗಳನ್ನು ಖುದ್ದಾಗಿಯಾಗಲೀ ಅಥವಾ 
ನೋಂದಾಯಿತ ಅಂಚೆಯ ಮೂಲಕವಾಗಲೀ ಪ್ರಾಧಿಕಾರ ಕಛೇರಿಯಲ್ಲಿ ಅರವತ್ತು ದಿನಗಳೊಳಗಾಗಿ ಸ್ವೀಕರಿಸಲಾಗುತ್ತದೆ. 
ಮುಖ್ಯಾಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, 
ನಗರ ಯೋಜನಾ ಪ್ರಾಧಿಕಾರ, ಪುರಸಭೆ ಶಿಡ್ಲಘಟ್ಟ. 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 1211 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
URBAN DEVELOPMENT SECRETARIAT 
CORRIGENDUM No. UDD 24 TCT 2003, Bangalore, dated: 22nd November 2003 
In Government Notification No: UDD 24 TCT 2003 dated: 6th September 2003 in columns lll, IV & 
V the word "building" should be read as "Vacant land" 
By Order and in the name of the Governor of Karnataka, 
KEMPAVEERAIAH 
Under Secretary to Government, (1/C), 
Urban Development Department. 
CORRIGENDUM No. UDD 114 TMS 2002, Bangalore, dated: 22nd November 2003 
In Government Notification No: UDD 114 TMS 2003 dated: 15th October 2003. The No. UDD 114 
TMS 2003 read as No.UDD 114 TMS 2002. 
By Order and in the name of the Governor of Karnataka, 
P.R. 1213 KEMPAVEERAIAH 
Under Secretary to Government, (1/0), 
Urban Development Department. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೩೭ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಂಇ 91 ಪಿಟಿಪಿ 2001, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌ 2003 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000ರ ಪ್ರಕರಣ 3ರ ಖಂಡ(ಬಿ) ಅನುಸಾರ ಪ್ರಕಟಿಸಬೇಕಾದ ವಿವರಗಳು 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಇಂಧನ ಇಲಾಖೆಯ ವಿವರಗಳನ್ನು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು 
ಅಧಿನಿಯಮ 2000ರ ಪ್ರಕರಣ 3ರೊಂದಿಗೆ ಬದಲಾದ ಕರ್ನಾಟಕ ಮಾಹಿತಿ ಪಡೆಯುವ ಅಧಿನಿಯಮ 2000ರ 
ಪ್ರಕರಣ 3ರ ಖಂಡ(ಬಿ) ಮೇರೆಗೆ ಪ್ರಕಟಿಸುವ ಬಗ್ಗೆ. 
|, ಸಂಸ್ಥೆಯ ಕಾರ್ಯವಿಧಾನ ಹಾಗೂ ಕರ್ತವ್ಯಗಳ ವಿವರಗಳು:- 
ಇಂಧನ ಇಲಾಖೆಯು, ಕರ್ನಾಟಕ ಸರ್ಕಾರದ ಸಚಿವಾಲಯದ ಇಲಾಖೆಯಾಗಿದ್ದು, ಬಹುಮಹಡಿ ಕಟ್ಟಡದ 5, 6, ಮತ್ತು 7ನೇ 
ಮಹಡಿಯಲ್ಲಿ ನೆಲೆಗೊಂಡಿದೆ. ಇಲಾಖೆಗೆ ಇಂಧನ ರಾಜ್ಯ ಸಚಿವರು ಸಚಿವರಾಗಿರುತ್ತಾರೆ. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸರ್ಕಾರದ ವಿಶೇಷ ಕಾರ್ಯದರ್ಶಿ (ಸುಧಾರಣೆ)ಗಳು ಮತ್ತು ಈ ಕೆಳಕಂಡ 
ಅಧಿಕಾರಿಗಳು ಕಾರ್ಯ ನಿರ್ವಹಿಸುತ್ತಿದ್ದಾರೆ:- 
ಒಬ್ಬ ಸರ್ಕಾರದ ಜಂಟಿ ಕಾರ್ಯದರ್ಶಿ/, ವಿಶೇಷ ಅಧಿಕಾರಿ ಹಾಗೂ ಪದನಿಮಿತ್ತ ಜಂಟಿ ಕಾರ್ಯದರ್ಶಿ, ಕಾನೂನು ಕೋಶದಲ್ಲಿ 
ಓರ್ವ ಉಪ ಕಾರ್ಯದರ್ಶಿ ಹಾಗೂ ಓರ್ವ ಅಧೀನ ಕಾರ್ಯದರ್ಶಿ ಮತ್ತು ಇತರ ಸಹಾಯಕ ಸಿಬ್ಬಂದಿಗಳು, ಒಬ್ಬ ಸೂಪರಿಂಟೆಂಡಿಂಗ್‌ 
ಇಂಜಿನಿಯರ್‌, ಒಬ್ಬ ಅಧೀನ ಕಾರ್ಯದರ್ಶಿ, 3 ಪೀಠಾಧಿಕಾರಿ/ಶಾಖಾಧಿಕಾರಿ ಹಾಗೂ ಗ್ರೂಪ್‌-ಸಿ ಮತ್ತು ಗ್ರೂಪ್‌-ಡಿ ವರ್ಗದ ನೌಕರರು 
ಇದ್ದಾರೆ. (ಇದರ ಜೊತೆಯಲ್ಲಿ ಕೆಪಿಟಿಸಿಎಲ್‌!ಕೆಪಸಿಎಲ್‌ ನಿಂದ ಅನ್ಯ ಸೇವೆಯ ಮೇಲೆ ನೌಕರರು ಇರುತ್ತಾರೆ). 
Il. ಇಲಾಖೆಯ ಕಾರ್ಯ ವಿಧಾನಗಳು:- 
ಇಂಧನ ಇಲಾಖೆಯಲ್ಲಿ ಈ ಕೆಳಕಂಡ ಶಾಖೆಗಳು ಒಳಗೊಂಡಿವೆ:- 


1. ವಿದ್ಯುಚ್ಛಕ್ತಿ ಶಾಖೆ 4. ಯೋಜನೆಗಳು 
2. ವಿದ್ಯುತ್‌ ಯೋಜನೆ 5. ಕಾನೂನು ಕೋಶ 
3. ವಿದ್ಯುತ್‌ ಸುಧಾರಣೆ 6. ಸ್ವೀಕೃತಿ ಮತ್ತು ರವಾನೆ 
ಈ ಮೇಲೆ ನಮೂದಿಸಿ ಶಾಖೆಗಳ ಕಾರ್ಯ ವಿಧಾನಗಳು ಈ ಕೆಳಕಂಡಂತಿವೆ:- 
1. ವಿದ್ಯುಚ್ಛಕ್ತಿ ಶಾಖೆ: 
1. ಮುಖ್ಯ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯ ಎಲ್ಲಾ ಸೇವಾ ವಿಚಾರಗಳು, ನಿಯೋಜನೆಗಳು, ಮತ್ತು ಮಂಜೂರಾತಿ 
ಇತ್ಯಾದಿಗಳ ಬಗ್ಗೆ. 


ಎಲೆಕ್ಟ್ರಿಸಿಟಿ ಟ್ಯಾಕ್ಸ್‌ ಹಾಗೂ ನಿಯಮಗಳ ತಿದ್ದುಪಡಿ ಬಗ್ಗೆ. 
3. ನ್ಯಾಯಾಲಯಗಳ ಪ್ರಕರಣಗಳ ಬಗ್ಗೆ. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮಕ್ಕೆ ಖಾತರಿ ನೀಡುವುದು/ವಿಶೇಷ ಘಟಕ ಯೋಜನೆ/ ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದಿಂದ ಯಾವುದೇ ಯೋಜನೆಗಳು 
5. ವಿದ್ಯುತ್‌ ಸಲಹಾ ಸಮಿತಿ ರಚನೆ ಬಗ್ಗೆ 
-. ಭಾಗ್ಯಜ್ಯೋತಿ/ಕುಟೀರಜ್ಯೋತಿ/ಎ.ಪಿ.ಡಿ.ಪಿ. ಯೋಜನೆ ಇತ್ಯಾದಿ 
7. ಅಧಿವೇಶನದ ಅವಧಿಯಲ್ಲಿ ವಿಧಾನ ಪರಿಷತ್‌ ಪ್ರಶ್ನೆ ಸೂಚನೆಗಳು ಹಾಗೂ ಇತರ ಗಮನ ಸೆಳೆಯುವ ಸೂಚನೆಗಳಿಗೆ 
ಉತ್ತರ ಕಳುಹಿಸುವುದು. 
2. ವಿದ್ಯುತ್‌ ಯೋಜನೆ ಶಾಖೆ:- 
1. 25.00 ಮೆಗಾವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಗಳಿಗೆ ಅನುಮತಿ ನೀಡುವ ಕುರಿತು ಇತ್ಯಾದಿ 
ವಿಷಯಗಳು. 
ಜಿಲ್ಲಾ ಮಟ್ಟದ ಸಮಿತಿ ಮತ್ತು ಅನುಸರಣಾ ವರದಿ 
ಕೆ.ಪಿ.ಸಿ.ಎಲ್‌.ಗೆ ಸಂಬಂಧಿಸಿದ ವಿಷಯಗಳು 
ಅಧಿಕಾರಯುಕ್ತ ಸಮಿತಿ ಸಭೆ ಮತ್ತು ಅನುಸರಣಾ ವರದಿ 
ಹೆಚ್‌.ಎಲ್‌.ಸಿ. ಮೀಟಿಂಗ್‌. / ಎಂ.ಎಂ.ಆರ್‌.ಸಭೆ / ಕೆ.ಡಿ.ಪಿ. ಕಾರ್ಯದರ್ಶಿಗಳ ಸಭೆ ಮತ್ತು ಅನುಸರಣಾ ವರದಿ 
ಅಧಿವೇಶನದ ಅವಧಿಯಲ್ಲಿ ವಿಧಾನ ಸಭೆ ಪ್ರಶ್ನೆ, ಸೂಚನೆಗಳು ಹಾಗೂ ಇತರ ಗಮನ ಸೆಳೆಯುವ ಸೂಚನೆಗಳಿಗೆ ಉತ್ತರ 
ಕಳುಹಿಸುವುದು. 
3. ವಿದ್ಯುತ್‌ ಸುಧಾರಣೆ:- 
1. ಕರ್ನಾಟಕ ಆರ್ಥಿಕ ಪುನರ್‌ರಚನಾ ಯೋಜನೆ (ಕೆ.ಇ.ಆರ್‌.ಸಿ. ಯಡಿಯಲ್ಲಿ ವಿದ್ಯುತ್‌ ಕ್ಷೇತ್ರದ ಸುಧಾರಣೆಯಲ್ಲಿ ಪುನರ್‌ 
ರಚನೆ. 
2. ಕರ್ನಾಟಕ ವಿದ್ಯುತ್‌ ನಿಯಂತ್ರಣಾ ಆಯೋಗದ ಸ್ಥಾಪನೆ ಹಾಗೂ ರಚನೆ. ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ 
ನೇಮಕಾತಿ ಮತ್ತು ಸಂಬಂಧಪಟ್ಟ ಇತರೆ ವಿಷಯಗಳು. 


AMP 


೯೩೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





3. ವಿತರಣಾ ವ್ಯವಸ್ಥೆಯನ್ನು ಕೆ.ಪಿ.ಟಿ.ಸಿ.ಎಲ್‌.ನಿಂದ ವಿಭಜಿಸಿ ವಿದ್ಯುತ್‌ ವಿತರಣಾ ಸಂಸ್ಥೆಗಳ ರಚನೆ, ವಿದ್ಯುತ್‌ ವಿತರಣಾ 
ಸಂಸ್ಥೆಗಳ ನಿರ್ದೇಶಕ ಮಂಡಳಿಗೆ ನಿರ್ದೇಶಕರ ನೇಮಕಾತಿ ಹಾಗೂ ಸಂಬಂಧಪಟ್ಟ ಇತರೆ ವಿಷಯಗಳು 

4. ಕೆ.ಪಿ.ಟಿ.ಸಿ.ಎಲ್‌. ಹಾಗೂ ವಿದ್ಯುತ್‌ ವಿತರಣಾ ಸಂಸ್ಥೆಗಳ ಸಾಮರ್ಥ್ಯವನ್ನು ವೃದ್ಧಿಸುವ ಸಲುವಾಗಿ ವಿದ್ಯುತ್‌ 
ಸುಧಾರಣಾ ಸಮಾಲೋಚಕರ ನೇಮಕ, ಆರ್ಥಿಕ ಹಾಗೂ ವಿತರಣಾ ಕ್ಷೇತ್ರದ ಖಾಸಗೀಕರಣ. ವಿದ್ಯುತ್‌ 
ಸುಧಾರಣೆಗಾಗಿ ಪರಿಸರ ಹಾಗೂ ಸಾಮಾಜಿಕ ನಿರ್ಧರಣೆ ಮತ್ತು ಇದಕ್ಕೆ ಸಂಬಂಧಿಸಿದ ಇತರೆ ವಿಷಯಗಳು 

5. ವಿದ್ಯುತ್‌ ವಿತರಣಾ ಖಾಸಗೀಕರಣದ ತಂತ್ರ ಒಳಗೊಂಡ ಸೂಚನೆಯನ್ನು ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದೆ / 
ಹಾಗೂ ಸಾರ್ವಜನಿಕರ ಮಾಹಿತಿಗಾಗಿ ವೆಬ್‌ ಸೈಟ್‌ನಲ್ಲಿ ಅಳವಡಿಸಲಾಗಿದೆ. 

6. ವಿದ್ಯುತ್‌ ಕ್ಷೇತ್ರ ಸುಧಾರಣೆ ಹಾಗೂ ಪುನರ್‌ ರಚನೆಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರಗಳನ್ನು ನಡೆಸುವುದು. 

4. ಯೋಜನೆಗಳು:- 
1. 25.00 ಮೆಗಾವ್ಯಾಟ್‌ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಎಲ್ಲಾ ವಿದ್ಯುತ್‌ ಯೋಜನೆಗಳು. 
2. ಕೆಪಾಸಿಟಿ ಅಡಿಷನ್‌ ಪ್ರೋಗ್ರಾಂ 


ಕ್ಷೇ 
ಕ್ಷೇ 


ತ್ರ 
ತ್ರ 


3. ವಿದ್ಯುತ್‌ ಪರಿಶೀಲನೆಗೆ ಸಂಬಂಧಿಸಿದ ವಿಷಯಗಳು (matters relating to power review) 
5. ಕಾನೂನು ಕೋಶ:- 

1. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕರ್ನಾಟಕ ಉಚ್ಛ ನ್ಯಾಯಾಲಯ, ಸರ್ವೋಚ್ಛ ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ 
ಅರ್ಜಿಗಳು, ರಿವ್ಯೂಗಳು, ರಿಟ್‌ ಅರ್ಜಿಗಳು, ರಿಟ್‌ ಮೇಲ್ಲವವಿಗಳು, ಎಸ್‌.ಎಲ್‌.ಪಿ.ಗಳು, ಸಿವಿಲ್‌ ಅಪೀಲುಗಳ 
ವಿಷಯಗಳು. 

2. ಸರ್ಕಾರಿ ವಕೀಲರನ್ನು ಅಧಿಕೃತಗೊಳಿಸುವುದು, ಇತ್ಯರ್ಥಗೊಂಡ ಪ್ರಕರಣಗಳ ತೀರ್ಪುಗಳನ್ನು ಪರಾಮರ್ಶಿಸುವುದು. 

ಸ್ವೀಕೃತಿ ಮತ್ತು ರವಾನೆ ಶಾಖೆ:- 

1. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬರುವ ನಿರ್ದಿಷ್ಟ ಆದೇಶಗಳು ಮತ್ತು ಅನುಸರಣಾ ವರದಿ ಬಗ್ಗೆ. 

2. ತ್ರೈಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ತಪಾಸಣಾ ವರದಿಗಳು, ದೃಢೀಕರಿಸಿ, ಸಂಬಂಧಪಟ್ಟವರಿಗೆ ಕಳುಹಿಸಿಕೊಡುವುದು. 

3. ಕಾಂಪೆಂಡಿಯಂ ತಯಾರಿಕೆ. 

4. ಸರ್ಕಾರಿ ಮುದ್ರಣಾಲಯದಿಂದ ಲೇಖನ ಸಾಮಗ್ರಿಗಳನ್ನು ತಂದು ಸಂಬಂಧಪಟ್ಟ ಶಾಖೆಗಳಿಗೆ ಹಂಚುವುದು. 

5. ವಾರದ ರಾಜ್ಯ ಪತ್ರ. 

6. ತಿಂಗಳ ಕಡತಗಳ ವಿಲೇವಾರಿ ಬಗ್ಗೆ ಮಾಹಿತಿ 

7. ಇಂಧನ ಇಲಾಖೆಯ ಸಮನ್ವಯ ಕೆಲಸಗಳು 

Ill. ಅಧಿಕಾರಿಗಳ ಹಾಗೂ ನೌಕರರ "ಅಧೀಕಾರ ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅನುಸರಿಸಬೇಕಾದ 
ಕ್ರಮಗಳು:- 
(ಪ್ರತ್ಯೇಕವಾಗಿ ಅನುಬಂಧದಲ್ಲಿ ವಿವರಿಸಲಾಗಿದೆ) 
IV. ಸಾರ್ವಜನಿಕ ಪ್ರಾಧಿಕಾರವು ತನ್ನ ಕಾರ್ಯ ನಿರ್ವಹಣೆಯನ್ನು ಮಾಡಲು ನಿಗದಿಪಡಿಸಿರುವ ಮಾನದಂಡಗಳು:- 

ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಯ ಮೂಲಕ ಇಲಾಖೆಯಲ್ಲಿನ ಅಧಿಕಾರಿಗಳ ಮತ್ತು ನೌಕರರ ಕಾರ್ಯ ನಿರ್ವಹಣೆಯನ್ನು 
ಮೌಲ್ಯಮಾಪನ ಮಾಡಲಾಗುವುದು. 
V. ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿರುತ್ತದೆ. 
VI. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಇವರನ್ನು ಮಾಹಿತಿ ಪಡೆಯುವ ಹಕ್ಕು ನಿಯಮ 2002ರ ಉಪ ನಿಯಮ (1) ನಿಯಮ 
5ರೊಂದಿಗೆ ಓದಲಾದ ಪ್ರಕರಣ 7ರ ಮೇರೆಗೆ ಮೇಲನ್ಮವಿ ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಂಇ 91 ಪಿಟಿಸಿ 2001, ದಿನಾಂಕ: 21ನೇ ನವೆಂಬರ್‌ 2003ಕ್ಕೆ ಅನುಬಂಧ 

ಪ್ರತಿ ಸಕ್ಷಮ ಪ್ರಾಧಿಕಾರದ ಎದುರಿಗೆ, ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಾವಳಿಗಳು, 2002ರ ನಿಯಮ 5(1)ರಡಿ 

ಹೇಳಿರುವ ನಿಕಟ ಮೇಲಟ್ಟ ಪ್ರಾಧಿಕಾರವನ್ನೂ ಸಹ ಸೂಚಿಸಲಾಗಿದೆ. 








ಅಧೀನ ಕಾರ್ಯದರ್ಶಿ/ಪೀಠಾಧಿಕಾರಿ/ಶಾಖಾಧಿಕಾರಿಗಳ ಸಕ್ಷಮ ನಿಕಟ ಮೇಲಟ್ಟದ 
ವ್ಯಾಪ್ತಿಗೊಳಪಡುವ ವಿಷಯಗಳು ಪ್ರಾಧಿಕಾರ ಪ್ರಾಧಿಕಾರ (ಮೇಲ್ಮನವಿ 
ಪ್ರಾಧಿಕಾರ) 
1 2 3 





1. ವಿದ್ಯುಚ್ಛಕ್ತಿ ಶಾಖೆ: 
1. ಮುಖ್ಯ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯ ಎಲ್ಲಾ ಸೇವಾ ವಿಚಾರಗಳು, | ಪೀಠಾಧಿಕಾರಿ ಜಂಟಿ ಕಾರ್ಯದರ್ಶಿ 


ನಿಯೋಜನೆಗಳು, ಮತ್ತು ಮಂಜೂರಾತಿ ಇತ್ಯಾದಿಗಳ ಬಗ್ಗೆ. (ವಿದ್ಯುಚ್ಛಕ್ತಿ 
2. ಎಲೆಕ್ಟ್ರಿಸಿಟಿ ಟ್ಯಾಕ್ಸ್‌ ಹಾಗೂ ನಿಯಮಗಳ ತಿದ್ದುಪಡಿ ಬಗ್ಗೆ. ಶಾಖೆ) 














3. ನ್ಯಾಯಾಲಯಗಳ ಪ್ರಕರಣಗಳ ಬಗೆ. 
ಕಿ Y ಗಿ 


























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೩೯ 
1 2 3 

4. ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮಕ್ಕೆ ಖಾತರಿ ನೀಡುವುದು / ವಿಶೇಷ ಘಟಕ | ಅಧೀನ ಜಂಟಿ ಕಾರ್ಯದರ್ಶಿ 
ಯೋಜನೆ / ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಯಾವುದೇ | ಕಾರ್ಯದರ್ಶಿ 
ಯೋಜನೆಗಳು 

5. ವಿದ್ಯುತ್‌ ಸಲಹಾ ಸಮಿತಿ ರಚನೆ ಬಗ್ಗೆ 

6. ಭಾಗ್ಯಜ್ಯೋತಿ / ಕುಟೀರಜ್ಕೋತಿ / ಎ.ಪಿ.ಡಿ.ಪಿ.ಯೋಜನೆ ಇತ್ಯಾದಿ. 

2. ವಿದ್ಯುತ್‌ ಯೋಜನೆ ಶಾಖೆ: 

1. 25.00 ಮೆಗಾವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಗಳಿಗೆ | ಅಧೀನ ಜಂಟಿ ಕಾರ್ಯದರ್ಶಿ 
ಅನುಮತಿ ನೀಡುವ ಕುರಿತು ಇತ್ಯಾದಿ ವಿಷಯಗಳು ಕಾರ್ಯದರ್ಶಿ 

2. ಜಿಲ್ಲಾ ಮಟ್ಟದ ಸಮಿತಿ ಮತ್ತು ಅನುಸರಣಾ ವರದಿ 

3. ಕೆ.ಪಿ.ಸಿ.ಎಲ್‌.ಗೆ ಸಂಬಂಧಿಸಿದ ವಿಷಯಗಳು 

4. ಅಧಿಕಾರಯುಕ್ತ ಸಮಿತಿ ಸಭೆ ಮತ್ತು ಅನುಸರಣಾ ವರದಿ 

5. ಹೆಚ್‌.ಎಲ್‌.ಸಿ. ಮೀಟಿಂಗ್‌ / ಎಂ.ಎಂ.ಆರ್‌.ಸಭೆ / ಕೆ.ಡಿ.ಪಿ. ಕಾರ್ಯದರ್ಶಿಗಳ 
ಸಭೆ ಮತ್ತು ಅನುಸರಣಾ ವರದಿ 

3. ವಿದ್ಯುತ್‌ ಸುಧಾರಣೆ: 

1. ಕರ್ನಾಟಕ ಆರ್ಥಿಕ ಪುನರ್‌ರಚನಾ ಯೋಜನೆ (ಕೆ.ಇ.ಆರ್‌.ಪಿ.) ಯಡಿಯಲ್ಲಿ | ವಿಶೇಷಾಧಿಕಾರಿ | ವಿಶೇಷ ಕಾರ್ಯದರ್ಶಿ 
ವಿದ್ಯುತ್‌ ಕ್ಷೇತ್ರದ ಸುಧಾರಣೆಯಲ್ಲಿ ಪುನರ್‌ ರಚನೆ. ಹಾಗೂ 

2. ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗದ ಸ್ಥಾಪನೆ ಹಾಗೂ ರಚನೆ. | ಪದನಿಮಿತ್ತ 
ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿ ಮತ್ತು ಸಂಬಂಧಪಟ್ಟ ಇತರೆ | ಜಂಟಿ 
ವಿಷಯಗಳು. ಕಾರ್ಯದರ್ಶಿ 

3. ವಿತರಣಾ ವ್ಯವಸ್ಥೆಯನ್ನು ಕೆ.ಪಿ.ಟಿ.ಸಿ.ಎಲ್‌.ನಿಂದ ವಿಭಜಿಸಿ ವಿದ್ಯುತ್‌ ವಿತರಣಾ 
ಸಂಸ್ಥೆಗಳ ರಚನೆ, ವಿದ್ಯುತ್‌ ವಿತರಣಾ ಸಂಸ್ಥೆಗಳ ನಿರ್ದೇಶಕ ಮಂಡಳಿಗೆ 
ನಿರ್ದೇಶಕರ ನೇಮಕಾತಿ ಹಾಗೂ ಸಂಬಂಧಪಟ್ಟ ಇತರೆ ವಿಷಯಗಳು. 

4. ಕೆ.ಪಿ.ಟಿ.ಸಿ.ಎಲ್‌. ಹಾಗೂ ವಿದ್ಯುತ್‌ ವಿತರಣಾ ಸಂಸ್ಥೆಗಳ ಸಾಮರ್ಥ್ಯವನ್ನು 
ವೃದ್ಧಿಸುವ ಸಲುವಾಗಿ ವಿದ್ಯುತ್‌ ಕ್ಷೇತ್ರ ಸುಧಾರಣಾ ಸಮಾಲೋಚಕರ ನೇಮಕ, 
ಆರ್ಥಿಕ ಹಾಗೂ ವಿತರಣಾ ಕ್ಷೇತ್ರದ ಖಾಸಗೀಕರಣ, ವಿದ್ಯುತ್‌ ಕ್ಷೇತ್ರ 
ಸುಧಾರಣೆಗಾಗಿ ಪರಿಸರ ಹಾಗೂ ಸಾಮಾಜಿಕ ನಿರ್ಧರಣೆ ಮತ್ತು ಇದಕ್ಕೆ 
ಸಂಬಂಧಿಸಿದ ಇತರೆ ವಿಷಯಗಳು. 

5. ವಿದ್ಯುತ್‌ ವಿತರಣಾ ಖಾಸಗೀಕರಣದ ತಂತ್ರ ಒಳಗೊಂಡ ಸೂಚನೆಯನ್ನು 
ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಲಾಗಿದೆ / ಹಾಗೂ ಸಾರ್ವಜನಿಕರ 
ಮಾಹಿತಿಗಾಗಿ ವೆಬ್‌ ಸೈಟ್‌ನಲ್ಲಿ ಅಳವಡಿಸಲಾಗಿದೆ. 

6. ವಿದ್ಯುತ್‌ ಕ್ಷೇತ್ರ ಸುಧಾರಣೆ ಹಾಗೂ ಪುನರ್‌ ರಚನೆಗೆ ಸಂಬಂಧಪಟ್ಟ ಎಲ್ಲಾ ಪತ್ರ 
ವ್ಯವಹಾರಗಳನ್ನು ನಡೆಸುವುದು. 

4. ಯೋಜನೆಗಳು: 

1. 25.00 ಮೆಗಾವ್ಯಾಟ್‌ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಎಲ್ಲಾ ವಿದ್ಯುತ್‌ ಯೋಜನೆಗಳು. | ಕಾರ್ಯಪಾಲಕ | ಅಧೀಕ್ಷಕ 

2. ಕೆಪಾಸಿಟ್‌ ಅಡಿಷನ್‌ ಪ್ರೋಗ್ರಾಂ ಅಭಿಯಂತರರು | ಇಂಜಿನಿಯರ್‌ 

3. ವಿದ್ಯುತ್‌ ಪರಿಶೀಲನೆಗೆ ಸಂಬಂಧಿಸಿದ ವಿಷಯಗಳು (matters relating to 
power review) 

5. ಕಾನೂನು ಕೋಶ: 

1. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕರ್ನಾಟಕ ಉಚ್ಛ ನ್ಯಾಯಾಲಯ, | ಅಧೀನ ಕಾನೂನು ಕೋಶದ 
ಸರ್ವೋಚ್ಛ ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳು, ರಿವ್ಯೂಗಳು, ರಿಟ್‌ | ಕಾರ್ಯದರ್ಶಿ ಮುಖ್ಯಸ್ಥರು ಹಾಗೂ 
ಅರ್ಜಿಗಳು, ರಿಟ್‌ ಮೇಲ್ಲವವಿಗಳು, ಎಸ್‌.ಎಲ್‌.ಪಿ.ಗಳು, ಸಿವಿಲ್‌ ಅಪೀಲುಗಳ | ಕಾನೂನು ಸರ್ಕಾರದ ಪದನಿಮಿತ್ತ 
ವಿಷಯಗಳು. ಕೋಶ ಉಪ ಕಾರ್ಯದರ್ಶಿ 

2. ಸರ್ಕಾರಿ ವಕೀಲರನ್ನು ಅಧಿಕೃತಗೊಳಿಸುವುದು, ಇತ್ಯರ್ಥಗೊಂಡ ಪ್ರಕರಣಗಳ 





ತೀರ್ಪುಗಳನ್ನು ಪರಾಮರ್ಶಿಸುವುದು. 














೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 











1 ಟೆ 3 
6. ಸ್ವೀಕೃತಿ ಮತ್ತು ರವಾನೆ: 
ಮಾನ್ಯ ಮುಖ್ಯಮಂತ್ರಿಗಳ ಕಛೇರಿಯಿಂದ ಬರುವ ನಿರ್ದಿಷ್ಟ ಆದೇಶಗಳು ಮತ್ತು ಅಧೀನ ಜಂಟಿ ಕಾರ್ಯದರ್ಶಿ 
ಅನುಸರಣಾ ವರದಿ ಬಗ್ಗೆ. ಕಾರ್ಯದರ್ಶಿ 


2. ತ್ರೆ ಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ತಪಾಸಣಾ ವರದಿಗಳು, ದೃಢೀಕರಿಸಿ, 
ಸಂಬಂಧಪಟ್ಟವರಿಗೆ ಕಳುಹಿಸಿಕೊಡುವುದು. 

3. ಕಾಂಪೆಂಡಿಯಂ ತಯಾರಿಕೆ. 

4. ಸರ್ಕಾರಿ ಮುದ್ರಣಾಲಯದಿಂದ ಲೇಖನ ಸಾಮಗ್ರಿಗಳನ್ನು ತಂದು ಸಂಬಂಧಪಟ್ಟ 
ಶಾಖೆಗಳಿಗೆ ಹಂಚುವುದು. 

5. ವಾರದ ರಾಜ್ಯ ಪತ್ರ. 

6. ತಿಂಗಳ ಕಡತಗಳ ವಿಲೇವಾರಿ ಬಗ್ಗೆ ಮಾಹಿತಿ 

7. ಇಂಧನ ಇಲಾಖೆಯ ಸಮನ್ವಯ ಕೆಲಸಗಳು 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1212 ಕೆ.ಎಲ್‌. ಜಯರಾಂ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನೀಇ 37 ಸಿಎಟಿ 2003, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌ 2003 
ಕರ್ನಾಟಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ ಅಧಿನಿಯಮ 1980ರ ನಿಯಮ 6(3)ರ ಅನ್ವಯ ಶ್ರೀ ಹೆಚ್‌.ಆರ್‌. ಶ್ರೀನಾಥ್‌, 
ಅಧ್ಯಕ್ಷರು, ಕಾಡಾ, ತುಂಗಭದ್ರಾ ಜಲಾನಯನ ಯೋಜನೆ, ಮುನಿರಾಬಾದ್‌ ಇವರ ರಾಜೀನಾಮೆಯನ್ನು ಸರ್ಕಾರವು ಅಂಗೀಕರಿಸಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಧ್ಯಕ್ಷರ ಪದವಿಯಿಂದ ವಿಮುಕ್ತಿಗೊಳಿಸಲಾಗಿದೆ. ಅದೇ ಪ್ರಾಧಿಕಾರದ ಹಾಲಿ ಆಡಳಿತಾಧಿಕಾರಿಗಳನ್ನು 
ಸದರಿ ಹುದ್ದೆಯ ಕಾರ್ಯಭಾರವನ್ನು ಮುಂದಿನ ಆದೇಶದವರೆಗೆ ನಿರ್ವಹಿಸಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಾಸುದೇವ್‌ ಹೆಬ್ಬಾರ್‌ 
ಪಿ.ಆರ್‌. 1214 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ (ಕಾಡಾ) 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 248 ಪಿಎಂಎಸ್‌ 2003, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2003 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯ ನಿರ್ವಹಿಸಲು ಪಾಸ್ಟರ್‌ ಎಸ್‌. 
ಮೂರ್ತಿ, ಸಿದ್ದಾರ್ಥನಗರ ಚರ್ಚ್‌ ಆಫ್‌ ಕ್ರೆ ಸ್ಟ್‌ (ರಿ), ನಂ. 648, ವಾರ್ಡ್‌ ನಂ.1, ಸಿದ್ದಾರ್ಥನಗರ, ಜಾಲಹಳ್ಳಿ (ಪಶ್ಚಿಮ), 
ಬೆಂಗಳೂರು-15 ಇವರಿಗೆ ಮೇಲಿನ ಕಾಯಿದೆಯಡಿಯಲ್ಲಿ ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಪರವಾನಿಗೆಯನ್ನು ಈ 
ಮೂಲಕ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ಕಾಂತರಾಜು 
ಪಿ.ಆರ್‌. 1215 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಸಾರಿಗೆ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 
ಕಂದಾಯ ಸಚಿವಾಲಯ 
ಆದೇಶ 
ಸಂಖ್ಯೆ: ಕಂಇ 318 ಮುನೋಮು 2002, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌ 2003 
ಕರ್ನಾಟಕ ಮುದ್ರಾಂಕ ಕಾಯ್ದೆ, 1957ರ (1957ರ ಕರ್ನಾಟಕ ಕಾಯ್ದೆ 34) ಕಲಂ 9 (1) (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಮೆ: ವೈಭವ ಇಂಡಸ್ಟ್ರೀಸ್‌, ಹುಬ್ಬಳ್ಳಿ ಇವರಿಗೆ ಮೆ: ಜಯವಂತ ಪ್ರಾಡಕ್ಟ್‌ ಲಿಮಿಟೆಡ್‌ ಇವರಿಂದ ಹುಬ್ಬಳ್ಳಿ ತಾಲ್ಲೂಕು 
ಶೆರವಾಡ ಗ್ರಾಮದ ಸ.ನಂ.534-ಬಿ ರಲ್ಲಿ 02 ಎಕರೆ 31 ಗುಂಟೆ ನಿವೇಶನ ಹಾಗೂ ಕಟ್ಟಡದ ಮಾರಾಟಕ್ಕೆ ಸಂಬಂಧಿಸಿದಂತೆ ಬೆಲೆ ರೂ. 
1,95,00,000-00 (ರೂಪಾಯಿ ಒಂದು ಕೋಟಿ ತೊಂಭತ್ತೆ ಆದು ಲಕ್ಷ) ಗಳಿಗೆ ಕ್ರಯಪತ್ರ ನೋಂದಾಯಿಸಲು ತಗಲುವ ಮುದ್ರಾಂಕ 
ಶುಲ್ಕದಲ್ಲಿ ಶೇಕಡ 50 ರಷ್ಟನ್ನು ಅಂದರೆ ರೂ.15,60,000 (ರೂಪಾಯಿ ಹದಿನೈದು ಲಕ್ಷ ಅರವತ್ತು ಸಾವಿರ) ಗಳಿಗೆ ವಿನಾಯಿತಿ 
ನೀಡಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೪೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: FD-1339:Exp.7:03 ದಿನಾಂಕ: 17.11.2003 ರಲ್ಲಿನ 

ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಸ್‌. ಶೈಲಮ್ಮ 
ಪಿ.ಆರ್‌. 1216 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ನೋಂದಣಿ ಮತ್ತು ಮುದ್ರಾಂಕ) 
INFORMATION TECHNOLOGY AND BIOTECHNOLOY SECRETARIAT 
CORRIGENDUM 
No. ITD 01 PRM 2003 (part), Bangalore, Dated: 20" November 2003 

In Notification No. ITD 01 PRM 2003 (part) dated 30.09.2003 for the words “withdrawn w.e.f 

01.10.2003 until further orders" shall always deemed to have been substituted by the words 


"withdrawn for a period of 3 months from 01.10.03 to 31.12.03". 
By Order and in the name of the Governor of Karnataka 


K.M. ANANDA 
Under Secretary to Government 
Department of Information Technology & Biotechnology 
NOTIFICATION 
No. ITD 01 PRM 2003 (part), Bangalore, Dated: 30" September 2003 
The power tariff concession extended to the Software companies in para 9.13 of the ‘Mahithi'- the 
Millennium IT Policy launched vide Government Order No. ITD 20 POL 2000 dated 24.05.2003 is 
withdrawn w.e.f. 01.10.2003 until further orders. 
By Order and in the name of the Governor of Karnataka 
K.M. ANANDA 
P.R. 1217 Under Secretary to Government 
Department of Information Technology & Biotechnology 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 86 ಕೃಇಮಂ 2003, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2003 
ದಿ ಮೈಸೂರು ಟೊಬ್ಯಾಕೋ ಕಂಪನಿ ಲಿಮಿಟೆಡ್‌ನ ಅಂತರ ನಿಯಮಾವಳಿ (ಆರ್ಬಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) ಅನುಚ್ಛೇದ 
113ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಶಾಂತನು ಕನ್ಸ್‌ಲ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಇವರನ್ನು ಶ್ರೀ ಎ.ಕೆ. ಅಗರ್‌ವಾಲ್‌, ಐ.ಎ.ಎಸ್‌., ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಈ ತಕ್ಷಣ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೈಸೂರು ಟೊಬ್ಯಾಕೋ ಕಂಪನಿ ಲಿಮಿಟೆಡ್‌ನ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 1218 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 66 ಕೃಣಮಂ 2003, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2003 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ಅಂತರ್‌ ನಿಯಮಾವಳಿ (ಆರ್ಬಿಕಲ್ಸ್‌ ಆಫ್‌ ಅಸೋಸಿಯೇಷನ್‌, ಅನುಚ್ಛೇದ 
122ಎ) ಹಾಗೂ 139ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಶಾಂತನು ಕನ್ಸ್‌ಲ್‌, ಐ.ಎ.ಎಸ್‌., ಪ್ರಧಾನ 
ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಇವರನ್ನು ಶ್ರೀ ಎ.ಕೆ. ಅಗರ್‌ವಾಲ್‌, ಐ.ಎ.ಎಸ್‌., ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ 
ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 1219 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


೯೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 111 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ರಾಯಚೂರು ಜಿಲ್ಲೆ 
ಲಿಂಗಸಗೂರು ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಲಿಂಗಸಗೂರು ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಶರಣಪ್ಪ ತಂದೆ ಅಮರೇಶ್ವರ ರಾವ್‌, ಮೇಲ್ಮನೆ ಕಸಬಾ ಲಿಂಗಸಗೂರು, 
2) ಶ್ರೀ ಗದ್ದೆಪ್ಪ ತಂದೆ ಗ್ಯಾನಪ್ಪ ನಾಯಕ್‌, ಈಚನಾಳ ಜಿ.ಜಿ. ನಾಯಕ್‌, 
3) ಶ್ರೀಮತಿ ಹಂಪಮ್ಮ ಗಂಡ ದೊಡ್ಡಬಸಪ್ಪ, ಮಾಕಾಪುರ, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1221 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 117 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌ 2003 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ಕಲಂ 29ರ ಉಪ ಕಲಂ (1ರ ಮತ್ತು ಕಲಂ 53ಎ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಶ್ರೀ 
ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಪಾನೆ ನಿ, ನಿಪ್ಪಾಣಿ ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಸಹಕಾರ ಸಂಘಗಳ ಕಾಯ್ದೆ ಕಲಂ 29(1)ರಡಿಯಲ್ಲಿ 
1. ಶ್ರೀ ರಾಮಚಂದ್ರ ಬಳವಂತ ತರಕಾರ, ಸಾ: ಖಡಕಲಾಟ, ತಾ: ಚಿಕ್ಕೋಡಿ, 
2. ಶ್ರೀಮತಿ ರಾಜಶ್ರೀ ಸಂಜಯ ವಾಘ, ಸಾ: ಪಟ್ಟಣಕುಡಿ, ತಾ: ಚಿಕ್ಕೋಡಿ, 
3. ಶ್ರೀ ಅಶೋಕ ನೆಮೂ ಜಮದಾಡೆ, ಸಾ: ಚಂದೂರ, ತಾ: ಚಿಕ್ಕೋಡಿ, 
ಸಹಕಾರ ಸಂಘಗಳ ಕಾಯ್ದೆ ಕಲಂ 53ಎ ರಡಿಯಲ್ಲಿ 
1. ಶ್ರೀ ಆನಂದ ದತ್ತು ಗಿಂಡೆ, ಸಾ: ಗಳತಗಾ ತಾ: ಚಿಕ್ಕೋಡಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1222 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 60 ಭಾಮಮ 2003, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌ 2003 
1994ರ, ಕರ್ನಾಟಕ ರಾಜ್ಯ ಅಲ್ಪ ಸಂಖ್ಯಾತರ ಆಯೋಗದ ಅಧಿನಿಯಮದ (1994ರ ಕರ್ನಾಟಕ ಅಧಿನಿಯಮ 31 
ಪ್ರಕರಣ-3ರ ಉಪ ಪ್ರಕರಣ-2ರ ಖಂಡ (ಎ) ಹಾಗೂ ಪ್ರಕರಣ 4 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ 
ಸರ್ಕಾರವು ಮಾಜಿ ವಿಧಾನ ಪರಿಷತ್‌ ಸದಸ್ಯರಾದ, ಮಂಗಳೂರಿನ, ಅಲ್‌ಹಾಜ್‌ ಶ್ರೀ ಕೆ.ಎಸ್‌. ಮೊಹಮದ್‌ ಮಸೂದ್‌ರವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಅಲ್ಪ ಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1223 ಹೆಚ್‌. ಕೃಷ್ಣಮೂರ್ತಿ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ ಸುಧಾರಣೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 286 ಸಸಕಾ 2003, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ವಾಣಿವಿಲಾಸ ಸಹಕಾರಿ ಸಕ್ಕರೆ ಕಾರ್ಲಾನೆ (ನಿ), ಹಿರಿಯೂರು ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೯೪೩ 





ಕಲಂ 27(1)ರಿಂದ ವಿನಾಯಿತಿ ನೀಡಿ ಸದರಿ ಕಾರ್ಯಾನೆಯ 2001-02 ಮತ್ತು 2002-03ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು 1 
ವರ್ಷದವರೆಗೆ ಮುಂದೂಡಲಾಗಿದೆ. 

ಈ ಸಕ್ಕರೆ ಕಾರ್ಯಾನೆಯ ವಾರ್ಷಿಕ ಮಹಾಸಭೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಯಾವುದೇ ಆದೇಶವಿದ್ದಲ್ಲಿ ಈಗ 
ನೀಡಲಾಗುತ್ತಿರುವ ಅವಧಿ ವಿಸ್ತರಣಾ ಆದೇಶವು ಊರ್ಜಿತವಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1224 ಅಹ್ಮದ್‌.ಎ.ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಸಿಎಂಡಬ್ಲೂ 526 ಸಿಎನ್‌ಎಸ್‌ 2000(ಭಾಗ), ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌ 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 526 ಸಿಎನ್‌ಎಸ್‌ 2000(ಭಾಗ) ದಿನಾಂಕ:23.08.2003ರಲ್ಲಿ ಮಂಡ್ಯ 
ತಾಲ್ಲೂಕಿನ ಕೀಲಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೀಲಾರ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಮಂಡ್ಯ ತಾಲ್ಲೂಕಿನ ಕೀಲಾರ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ, ಕೀಲಾರ, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1) ಶ್ರೀಮತಿ ಕೆ. ಸರೋಜಮ್ಮಕೋಂ ಹೆಚ್‌.ಎಲ್‌. ಶಂಕರೇಗೌಡ, ಹೊನ್ನಾಯ್ಕನಹಳ್ಳಿ, ಮಂಡ್ಯ ತಾಲ್ಲೂಕು. 

2) ಶ್ರೀ ಕೆ.ಆರ್‌. ಮಹೇಂದ್ರ ಬಿನ್‌ ಲೇಟ್‌ ರಾಮಲಿಂಗೇಗೌಡ, ಕೀಲಾರ, 

3) ಶ್ರೀ ನರಸಯ್ಯ ಬಿನ್‌ ಚಿಕ್ಕನರಸಯ್ಯ, ಕೀಲಾರ, ಮಂಡ್ಯ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1225 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 46 SPS 2003, Bangalore, Dated: 25" November 2003 

Government of India, Ministry of Home Affairs, New Delhi, Notification No: 1-14011/14/2003- 

IPS.l, dt: 14/11/2003 is hereby republished: 
No: 1-14011/14/2003-IPS.l 
Government of India / Bharat Sarkar 
Ministry of Home Affairs / Grih Mantralaya 
New Delhi, the 14th Nov 2003 
NOTIFICATION 

In exercise of the powers conferred by sub-rule (1) of rule 9 of the Indian Police Service 
(Recruitment) Rules, 1954, read with sub-regulation (1) of regulation 9 of the Indian Police Service 
(Appointment by Promotion) Regulations, 1955, the President is pleased to appoint the following 
members of Karnataka Police Service to the Indian Police Service on probation and to allocate them to 
the cadre of Karnataka under sub-rule (1) of the rule 5 of the Indian Police Service (Cadre) rules, 1954. 
The appointments will take effect from the date of issue of this Notification. 

Select List - 2003 








Sl. No. Name of the Officer (S/Shri) Date of Birth 
1. Ravindra Prasad 29-08-1955 
2. Rama Subba 09-10-1950 





S.P. VERMA 
Under Secretary to the Government of India 
Tele No. 23092527 
By Order and in the name of the Governor of Karnataka 
P.R. 1226 B.V. KUMARASWAMY 
Under Secretary to Government 
Department of Personnel and Administrative Reforms (Services-1) 


೯೪೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೪ಎ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 125 ಇಎನ್‌ವಿ 2003, ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌ 2003 

ಭಾರತ ಸರ್ಕಾರವು ದಿನಾಂಕ:5.2.2003 ರಂದು ಹೊರಡಿಸಿರುವ ದಿ ಬಯಾಲಾಜಿಕಲ್‌ ಡೈವರ್ಸಿಟಿ ಆಕ್ಟ್‌ 2002 ನಂ. 18/2003 
ರ ಪರಿಚ್ಛೇದ-6 ರ ಕಲಂ 22 ರನ್ವಯ, ರಾಜ್ಯ ಸರ್ಕಾರವು ಬೆಂಗಳೂರನ್ನು ಕೇಂದ್ರ ಸ್ಥಾನವನ್ನಾಗಿಸಿ ಕರ್ನಾಟಕ ಜೀವಿ ವೈವಿಧ್ಯ 
ಮಂಡಳಿಯನ್ನು (ಕರ್ನಾಟಕ ಬಯೋ-ಡೈವರ್ಸಿಟಿ ಬೋರ್ಡ್‌) ಸ್ಥಾಪಿಸಿದೆ ಹಾಗೂ ಈ ಮಂಡಳಿಗೆ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆವಿಗೆ, ಕೆಳಕಂಡಂತೆ, ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡ 
ಸಮಿತಿಯನ್ನು ರಚಿಸಿದೆ. 


ಶ್ರೀಯುತರು 

1. ಮಾನ್ಯ ವಾರ್ತಾ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಅಧ್ಯಕ್ಷರು 
ವಿಧಾನ ಸೌಧ, ಬೆಂಗಳೂರು. 

2 ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರು 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸದಸ್ಯರು 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 
4. ಸರ್ಕಾರದ ಕಾರ್ಯದರ್ಶಿಗಳು, ಸದಸ್ಯರು 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ (ಪರಿಸರ) ಇಲಾಖೆ 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 
5. ನಿರ್ದೇಶಕರು, ಸದಸ್ಯರು 
ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ, 
ಧನ್ವಂತರಿ ರಸ್ತೆ, ಆನಂದ್‌ ರಾವ್‌ ವೃತ್ತದ ಬಳಿ, ಬೆಂಗಳೂರು-9. 
6. ಪ್ರೊ. ಮಾಧವ್‌ ಗಾಡ್ಲಿಲ್‌, ಸದಸ್ಯರು 
ಸೆಂಟರ್‌ ಆಫ್‌ ಏಕಾಲಾಜಿಕಲ್‌ ಸೆನ್ಸಸ್‌ (CES) 
ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌, ಬೆಂಗಳೂರು. 
7 ಡಾ।। ದ್ವಾರಕೀನಾಥ್‌, ಸದಸ್ಯರು 
ಮಾಜಿ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, 
ನಂ. 143, 6ನೇ ಮುಖ್ಯ ರಸ್ತೆ, 4ನೇ ಬ್ಲಾಕ್‌, 
ಜಯನಗರ, ಬೆಂಗಳೂರು. 
8. ಪ್ರೊಫೆಸರ್‌ ಹೆಚ್‌. ಶರತ್‌ ಚಂದ್ರ, ಸದಸ್ಯರು 
ಮೈಕ್ರೊ ಬಯಾಲಜಿ ಅಂಡ್‌ ಸೆಲ್‌ ಬಯಾಲಜಿ, 
ಲ್ಯಾಬೊರೇಟರಿ, ಇಂಡಿಯನ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಸೈನ್ಸ್‌, ಬೆಂಗಳೂರು. 
9. ಡಾ! ಎಂ.ಎಸ್‌. ಮಹಾಲಿಂಗಪ್ಪ, ಸದಸ್ಯರು 
ಸಿದ್ದರಾಮ ಕೃಪ, ಹುಲ್ಲೇಕೆರೆ 572 215 
ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. 
10. ಡಾಟ ದರ್ಶನ್‌ ಶಂಕರ್‌, ಸದಸ್ಯರು 
ಫೌಂಡೇಷನ್‌ ಫಾರ್‌ ರಿವಿಟಲೈಸೇಷನ್‌ ಆಫ್‌ ಲೋಕಲ್‌ 
ಹೆಲ್ಮ್‌ ಟ್ರೆಡಿಷನ್‌ (FRLHT) ನಂ. 50,2ನೇ ಹಂತ, 
ಎಂಎಸ್‌ಹೆಚ್‌ ಲೇಔಟ್‌, ಆನಂದನಗರ, 
ಬೆಂಗಳೂರು-24. 
11. ಸದಸ್ಯ ಕಾರ್ಯದರ್ಶಿ, ಸದಸ್ಯ ಸಮಾವೇಶಕರು 
ಕರ್ನಾಟಕ ಜೀವಿ ವೈವಿಧ್ಯ ಮಂಡಳಿ, 
ಎಂ.ಜಿ. ರಸ್ತೆ, ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ.ಆರ್‌. ಗಾಯ್ಕವಾಡ್‌ 
ಪಿ.ಆರ್‌. 1227 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


